ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 633 | | 
ಸದಸ್ಯರ ಹೆಸರು : ಶ್ರೀ ಎಂನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರಿಸಬೇಕಾದ ದಿನಾಂಕ : 04.03.2021 
ಉತ್ತರಿಸುವ ಸಚಿವರು ಮುಖ್ಯಮಂತಿಗಳು 
kkk 
`ಪ್ರಶ್ನೆ ಉತರ 
ಅ) | ರಾಜ್ಯದಲ್ಲಿ ಸೌರಶಕ್ತಿಯ ಸರ್ಕಾರವು ಸೌರಶಕ್ತಿಯ ಬಳಕೆಯನ್ನು 
ಬಳಕೆಯನ್ನು ಉತ್ತೇಜಿಸಲು ಸರ್ಕಾರ | ಉತ್ತೇಜಿಸಲು ಸೌರ ವನಿೀತಿ ೧20421 ನ್ನು 
ಕೈಗೊಂಡ ಕ್ರಮಗಳೇನು: (ವಿವರ | ಜಾರಿಗೊಳಿಸಿದ್ದು, ಸರ್ಕಾರದಿಂದ ಈ ಕೆಳಗಿನ 
ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. 


ನೀಡುವುದು) 


1. ಕರ್ನಾಟಕ ಕೈಗಾರಿಕಾ ವೀತಿಯಡಿಯಲ್ಲಿ ಸಿಗುವ 
ಎಲ್ಲಾ ವಿನಾಯಿತಿಗಳನ್ನು ಸೌರ ಯೋಜನೆ 
ಅಭಿವೃದ್ಧಿದಾರರು ಪಡೆಯಲು ಅವಕಾಶವಿದೆ. 


* ಸಾಲದ ಪತ್ರಗಳ ಮತ್ತು ಕೈಗಾರಿಕಾ ನಿವೇಶನ 
ಮತ್ತು ಮಳಿಗೆ ಖರೀದಿ ಪತ್ರಗಳ ನೊಂದಣಿ ಶುಲ್ಕ 
ಮತ್ತು ಮುದ್ರಾಂಕ ಶುಲ್ಕಗಳಿಂದ ವಿನಾಯಿತಿ 
ನೀಡಲಾಗಿದೆ. 

* ಸೌರ ಯೋಜನೆಗಳನ್ನು ಸ್ಥಾಪಿಸಲು ಭೂ 
ಸುಧಾರಣೆ ಕಾಯ್ದೆ 109 ರನ್ವಯ ಅನುಮತಿ 
ಹೊಂದಿದ ಭೂಮಿಗೆ ಪರಿಭಾವಿತ ಭೂ- 
ಪರಿವರ್ತನೆ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. 


2 ಸೌರ ವಿದ್ಯುತ ಘಟಕಗಳಿಗೆ ಕರ್ನಾಟಕ ರಾಜ್ಯ 
ಮಾಲಿನ್ಯ ನಿಯಂತ್ರಣ 
ನಿರಾಪೇಕ್ಷಣ "ಪತ್ರವನ್ನು 
ವಿನಾಯಿತಿ ನೀಡಲಾಗಿದೆ. 


ಸದರಿ ನೀತಿಯಲ್ಲಿ ಈ ಕೆಳಗಿನ ವರ್ಗಗಳಲ್ಲಿ 


ಪಡೆಯುವುದರಿಂದ 


ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಅವಕಾಶ. 


ಕಲ್ಪಿಸಲಾಗಿದೆ. 


1. ಸ್ಪರ್ಧಾತ್ಮಕ ಬಿಡ್‌ ಮುಖೇನ (ಸೌರ 
, ನವೀಕರಿಸಬಹುದಾದ ಇಂಧನ ಖರೀದಿ ಬಾಧ್ಯತೆ 
(ಆರ್‌.ಪಿ.ಓ)) 


2. ಸ್ವತಂತ್ರ ವಿದ್ಯತ್‌ ಉತ್ಪಾದಕರ ವರ್ಗ ಸ್ಪಂತ!' 


ಬಳಕೆ ಮತ್ತು ಮೂರನೇ ವ್ಯಕ್ತಿ ಮಾರಾಟಕ) 
3. ಸೋಲಾರ್‌ ಪಾರ್ಕ್‌ 
ಸೌರ ಎನೀತಿಯಲ್ಲಿ ನಿಗದಿಪಡಿಸಿದ ಸೌರ 
ನವೀಕರಿಸಬಹುದಾದ ಇಂಧನ ಖರೀದಿ ಬಾಧ್ಯತೆ 
(ಆರ್‌.ಪಿ.ಓ) ಗುರಿಯನ್ನು ನಿಗದಿತ ಅವಧಿಯೊಳಗೆ 
ತಲುಪಲಾಗಿದೆ. ರಾಜ್ಯದಲ್ಲಿ . ಈವರೆಗೆ (ದಿನಾಂಕ: 
28.02.2021) 7089.16 ಮೆ.ವ್ಯಾ. ಸಾಮರ್ಥ್ಯದ ಗಿಡ್‌ 


ಮಂಡಳಿಯಿಂದ |. 


ಆಧಾರಿತ ಸೌರ ಘಟಕಗಳು ಅನುಷ್ಹಾನಗೊಂಡಿರುತ್ತವೆ. 


ಮ 


-2- 


ಸೌರ ಪಂಪ್‌ಸೆಟ್‌ಗಳ ಅಳವಡಿಕೆ: 


ಸೌರ ಶಕ್ತಿ ಆಧಾರಿತ ಜಾಲಮುಕ್ತ ನೀರಾವರಿ ಪಂಪ್‌ಸೆಟ್‌ 
ಅಳವಡಿಸುವ ಯೋಜನೆಯನ್ನು ಸರ್ಕಾರದಿಂದ 2014- 
15ನೇ ಸಾಲಿನಿಂದ ಜಾರಿಗೊಳಿಸಿದ್ದು, ಎಂ.ಎನ್‌.ಆರ್‌.ಇ. 
(ನವ ಮತ್ತು ನವೀಕರಿಸಬಹುದಾದ ಇಂಧನ 
ಮಂತ್ರಾಲಯ) ರವರ ಸಹಾಯಧನ, ರಾಜ್ಯ ಸರ್ಕಾರದ 
ಸಹಾಯಧನದೊಂದಿಗೆ ಹಾಗೂ ಸಾಮಾನ್ಯ ವರ್ಗದ 
ಫಲಾನುಭವಿಗಳಿಂದ ಪ್ರತಿ ಪಂಪ್‌ಸೆಟ್‌ಗೆ ರೂ.1 ಲಕ್ಷ 
ವಂತಿಗೆಯೊಂದಿಗೆ ಹಾಗೂ ಪರಿಶಿಷ್ಟ ಜಾತಿ/ ಪರಿಶಿಷ್ಟ 
ಪಂಗಡ ವರ್ಗದವರಿಗೆ ಉಚಿತವಾಗಿ ರಾಜ್ಯದಲ್ಲಿ 3710 
ಸಂಖ್ಯೆಯ (ಸಾಮಾನ್ಯ ವರ್ಗ: 3009 ಸಂಖ್ಯೆ, ಪರಿಶಿಷ್ಠ 
ಜಾತಿ: 487 ಸಂಖ್ಯೆ, ಪರಿಶಿಷ್ಟ ಪಂಗಡ : 214 ಸಂಖ್ಯ) ರೈತ 
ಫಲಾನುಭವಿಗಳ ಜಮೀನಿನ ಕೊಳವೆ ಬಾವಿಗಳಿಗೆ 5 
ಹೆಚ್‌.ಪಿ ಸಾಮರ್ಥ್ಯದ ಸೋಲಾರ್‌ ಪಂಪ್‌ಸೆಟ್‌ಗಳನ್ನು 
ಅಳವಡಿಸಲಾಗಿರುತ್ತದೆ. 


ಸೌರ ಮೇಲಾವಣಿ ಯೋಜನೆಗಳು ವಿದ್ಯುತ್‌ ಸರಬರಾಜು 
ಕಂಪನಿಗಳಿಂದ ಅನುಷ್ಠಾನಗೊಳಿಸಲಾಗಿದ್ದು, ಈವರೆಗೆ 
268 ಮೆವ್ಯಾ, ಸಾಮರ್ಥ್ಯದಷ್ಟು ಯೋಜನೆಗಳು 
ಅನುಷ್ಮಾನಗೊಳಿಸಲಾಗಿದೆ. 


ಆ) | ಸೌರಶಕ್ತಿಯಿಂದ ಉತ್ಸಾದಿಸುತಿರುವ 


ಪ್ರತಿ ತಿಂಗಳ ಸೌರ ವಿದ್ಯುತ್‌ ಪ್ರಮಾಣ 
ಎಷ್ಟು: (ಸಂಪೂರ್ಣ ವಿವರ 
ನೀಡುವುದು) 


ರಾಜ್ಯದಲ್ಲಿ 2020-21ನೇ ಸಾಲಿನಲ್ಲಿ, 
ಸೌರಶಕ್ತಿಯಿಂದ 11631.311 (Provisional) (Includes 
PPA, IPPs, Open Access, captive, Solar Roof Top) 
ದಶಲಕ್ಷ ಯೂವಿಟ್‌ಗಳಷ್ಟು ವಿದ್ಯುತ್‌ ಲಭ್ಯವಾಗಿದ್ದು, 
ಪ್ರತಿ ತಿಂಗಳ ಸೌರ ವಿದ್ಯತ್‌ ಪ್ರಮಾಣದ ವಿವರಗಳನ್ನು 
ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಇ) | ಇದರಲ್ಲಿ ಸರ್ಕಾರ ಬಳಸುತ್ತಿರುವ 
| ವಿದ್ಯತ್‌ ಪ್ರಮಾಣ ಎಷ್ಟು: ಮಾರಾಟ 
ಮಾಡುತ್ತಿರುವ ಪ್ರಮಾಣ ಎಷ್ಟು? 


2020-21ನೇ ಸಾಲಿನಲ್ಲಿ 11078.995 ದಶಲಕ್ಷ 
ಯೂನಿಟ್‌ಗಳಷ್ಟು ಸೌರ ವಿದ್ಯುತ್ತನ್ನು ಬಳಸಲಾಗಿದ್ದು, 
552.316 ದಶಲಕ್ಷ ಯೂನಿಟ್‌ಗಳಷ್ಟು ಸೌರ ವಿದ್ಯುತ್‌ನ್ನು 
ಮಾರಾಟ ಮಾಡಲಾಗಿದೆ. 


ಸಂಖ್ಯೆ: ಎನರ್ಜಿ 56 ಇಬಿಎಸ್‌ 2021 


ಎ 


ಮುಖ್ಯಮಂತ್ರಿ 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀಎಂ.ನಾರಾಯಣಸ್ವಾಮಿ ರವರ ಚುಕೆ ಗುರುತಿಲದ ' 
ಪುಶ್ನೆ ಸಂಖ್ಯೆ-633 ಕೈಅನುಬಂಧ 


ರಾಜ್ಯದಲ್ಲಿ 2020-21 ನೇ ಸಾಲಿನಲ್ಲಿ ಸೌರಶಕ್ತಿಯಿಂದ ಲಭ್ಯವಾದ ಪ್ರತಿ ತಿಂಗಳ ಸೌರ ವಿದ್ಯುತ್‌ 


ಪ್ರಮಾಣದ ವಿವರಗಳು : 
AE ಸೌರಶಕ್ತಿಯಿಂದ ಲಭ್ಯವಾದ ಸೌರ 
ವಿದ್ಯುತ್‌ ನ ಪ್ರಮಾಣ (ಮಿ.ಯೂಗಳಲ್ಲಿ) 
[F ವತ್ರಲ್‌30 ESET 
ಮೇಂ 1233.29 
ಜೂನ್‌-20 1003-994 
ಜುಲೈ 958355 
ಆಗಸ್ಟ್‌-20 901.455 
ಸಪ್ಟೆಲಿಬರ್‌-20 —_್‌ಾ 
ಅಫ್ನೋಬರ್‌-20 1070429 
ನಪವೆಂಬರ್‌-20 987.297 
ಡಿಸೆ೦ಬರ್‌-20 T1123 
ಜನವರಿ-21(ಮೊನಿಟರ್ಡ) 1055.50 
ಫೆಬ್ರವರಿ 2ಮೊನಿಟರ್ಡ) 1040.00 
ಒಟ್ಟು 11551.28 


